ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 

ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 31ನೇ ಮಾರ್ಚ್‌, 2೦16 
(ಸಮಯ: ಬೆಳಗ್ಗೆ 10.೦೦ ಗಂಟೆ) 


1. ಕಾರ್ಯದರ್ಶಿಯವರ ವರದಿ 


ಕಾರ್ಯದರ್ಶಿಯವರು:-- 


ಕಳೆದ ಅಧಿವೇಶನದಲ್ಲ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟಪತಿ / 
ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ 


ಮಂಡಿಸುವುದು. 

2. ಪ್ರಶ್ನೋತ್ತರ 
ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಹನ್ನೆರಡನೇ ಪಟ್ಟ. 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು | ಹನ್ನೆರಡನೇ ಪಟ್ಟ. 


3. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಶೋಕ್‌, ಡಾ| ಸಿ.ಎನ್‌. 
ಅಶ್ವತ್ಥನಾರಾಯಣ, ಎಸ್‌.ಆರ್‌.ವಿಶ್ವನಾಥ್‌, ಎಸ್‌.ಮುನಿರಾಜು ಹಾಗೂ ಇತರರು - 
ಭೂಸ್ವಾಧೀನವಿಲ್ಲದೆ ಸರ್‌.ಎ೦.ವಿಶ್ವೇಶ್ವರಯ್ಯ, ಜ್ಞಾನಭಾರತಿ, ಬನಶಂಕರಿ 6ನೇ ಹ೦ತ 
ಹಾಗೂ ನಾಡಪ್ರಭು ಕೆಂಪೇಗೌಡ ಬಡಾವಣಿಗಳಗೆ ಮೂಲಭೂತ ಸೌಲಭ್ಯಕ್ಕಾಗಿ 
ಉಪಯೋಗಿಸಿಕೊಂಡ ಜಮೀನುಗಳಗೆ ಬದಲಾಗಿ ಕಾನೂನು ಬಾಹಿರವಾಗಿ 
ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಚಡಿಎ ನಿಯಾಮಾವಳಗಳನ್ನು ಗಾಳಗೆ ತೂರಿ 
ಹ೦ಚಿಕೆ ಮಾಡುತ್ತಿರುವುದು ಹಾಗೂ ಭೂಸ್ವಾಧೀನ ಪಡಿಸಿಕೊಂಡ ಪ್ರಕರಣಗಳಲ್ಲ 
ಪರಿಹಾರ ನೀಡುವ ವಿಷಯದಲ್ಲ ಅಡಿಎ ಅಧಿಕಾರಿಗಳು ಮಧ್ಯವರ್ತಿಗಳ ಜೊತೆ 
ಶಾಮೀಲಾಗಿ ಸಾವಿರಾರು ಕೋಟ ನಷ್ಟವು೦ಟುಮಾಡಿರುವ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


- ಐ; 


2. ಶ್ರೀಯುತರುಗಳಾದ ಪಿ.ಟ. ರವಿ, ಜ.ಎನ್‌. ವಿಜಯ್‌ ಕುಮಾರ್‌ ಮತ್ತು ವಿಶ್ವೇಶ್ವರ ಹೆಗಡೆ 


ಕಾಗೇರಿ ಇವರುಗಳು -- ರಾಜ್ಯದ ಹಲವಾರು ವಿಶ್ವವಿದ್ಯಾಲಯಗಳಲ್ಲ ಯು.ಜಿ.ಸಿ. 
ನಿಯಮಗಳ ಉಲ್ಲಂಘನೆ, ವಿವಿಧ ರೀತಿಯ ವ್ಯಾಪಕ ಭ್ರಷ್ಟಾಚಾರ ಪ್ರಕರಣಗಳು, 
ಅಕ್ರಮಗಳು ಬೆಳಕಿಗೆ ಬಂದಿರುವುದರಿಂದ ಶೈಕ್ಷಣಿಕ ವಾತಾವರಣ ಹದಗೆಟ್ಟಿದ್ದು, 
ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಪರಿಣಿತರು 
ಆತ೦ಕಕ್ಕೊಳಗಾಗಿರುವುದರಿ೦ದ ಸೂಕ್ತ ತಿದ್ದುಪಡಿಯ ಅಗತ್ಯವಿರುವುದರ ಬಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


3. ಶ್ರೀಯುತರುಗಳಾದ ಚಿಕ್ಕಮಾದು, ಸಾ.ರಾ ಮಹೇಶ್‌, ಈ. ತುಕಾರಾಂ, ಪ್ರತಾಪಗೌಡ 


ಪಾಟೀಲ್‌, ತನ್ಟೀರ್‌ ಸೇಠ್‌ ಹಾಗೂ ನಾರಾಯಣಗೌಡ ಇವರುಗಳು - ಕರ್ನಾಟಕ 
ಸರ್ಕಾರವು ನಾಯಕ ಜನಾಂಗದ ಪರ್ಯಾಯ ಪದಗಳಾದ ಪರಿವಾರ ಮತ್ತು 
ತಳವಾರ ಪದಗಳನ್ನು ಸಂವಿಧಾನ ಬದ್ಧವಾಗಿ ಪರಿಶಿಷ್ಟ ವರ್ಗಕ್ಕೆ ಸೇರಿಸುವಂತೆ 
ಕೇಂದ್ರ ಸರ್ಕಾರಕ್ಕೆ ಸ ರಸ್ಸು ಮಾಡಲಾಗಿದ್ದು, ಇದುವರೆವಿಗೂ ಕ್ರಮ ಕೈಗೊಳ್ಳದೇ 
ಇರುವುದರಿಂದ ಸದರಿ ಜನಾಂಗದವರು ಜಾತಿ ದೃಢೀಕರಣ ಪತ್ರವನ್ನು ಪಡೆಯಲು 
ಆಗುತ್ತಿರುವ ತೊಂದರೆಗಳ ಬಗ್ಗೆ ನೀಡಿರುವ ಸೂಟ 10 ಮೇಲೆ ಬ್ಚಿ 


4. ಶ್ರೀಯುತರುಗಳಾದ ಅರಬ್ಯೆಲ್‌ ಶಿವರಾಮ ಹೆಬ್ಬಾರ, ಮಂಕಾಳ ಸುಬ್ಬ ವೈದ್ಯ ಮತ್ತು 
ಶ್ರೀಮತಿ ಶಾರದಾ ಮೋಹನ್‌ ಶೆಟ್ಟ ಇವರುಗಳು - ಅನುಸೂಚಿತ ಬುಡಕಟ್ಟು ಹಾಗೂ 
ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅಧಿನಿಯಮ 2೦೦6ರ ಕಾನೂನನ್ನು 

ಸಮರ್ಪಕವಾಗಿ ಆಚರಣೆಗೆ ತರದೇ ಇರುವುದರ ಬಗ್ಗೆ ನೀಡಿರುವ ತ 
ಮೇಲೆ ಚರ್ಚೆ. 


ರ. ಶ್ರೀಯುತರುಗಳಾದ ಸಾ.ರಾ ಮಹೇಶ್‌ ಇವರು - ಕೆ.ಆರ್‌. ನಗರ ತಾಲ್ಲೂಕು, 
ಚುಂಚನಕಟ್ಟೆಯ ಶ್ರೀರಾಮ ಸಹಕಾರಿ ಸಕ್ಟರೆ ಕಾರ್ಬಾನೆಯನ್ನು ಪುನರಾರಂಭಿಸುವ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


6. ಶ್ರೀಯುತರುಗಳಾದ ಎಂ.ಟ. ಕೃಷ್ಣಪ್ಪ, ಎನ್‌. ಹೆಚ್‌. ಕೋನರಡ್ಡಿ, ಕೆ.ಎಂ. ತಿಮ್ಮರಾಯಪ್ಪ, 


ಎಸ್‌. ಭೀಮಾನಾಯಕ್‌ ಹಾಗೂ ಇತರರು - ರಾಜ್ಯ ಹೆದ್ದಾರಿ ಯೋಜನೆಯಡಿಯ 
ಕಾಮಗಾರಿಯಲ್ಲ ಯೋಜನಾಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ 
ಪ್ಯಾಕೇಜ್‌. ಮಾದರಿಯಲ್ಲ ಟೆ೦ಡರ್‌ಗಳನ್ನು ಕರೆಯದೆ ತಾಲ್ಲೂಕುವಾರು 
ಪ್ರತ್ಯೇಕವಾಗಿ ಟೆಂಡರ್‌ ಕರೆದಿದ್ದಲ್ಲ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳ ಹಣ 
ಉಳತಾಯವಾಗುತ್ತಿದ್ದುದರ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


-: ಡಾ 


4. ವರದಿಗಳನ್ನೊಪ್ಲಿಸುವುದು 


1 ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು - 
2೦15-16ನೇ ಸಾಅನ ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ 
ಸಮಿತಿಯ ಎಂಟನೇ ವರದಿಯನ್ನು ಒಪ್ಪಿಸುವುದು. 


2. ಶ್ರೀ ಪಿ.ಎಂ.ನರೇಂದ್ರ ಸ್ವಾಮಿ (ಅಧ್ಯಕ್ಷರು, ಕರ್ನಾಟಕ ವಿಧಾನಮಂಡಲದ 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ) ಅವರು 


- ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ 
ಪಂಗಡಗಳ ಕಲ್ಯಾಣ ಸಮಿತಿಯ 2೦15-16ನೇ ಸಾಅನ 4ನೇ ವರದಿಯನ್ನು 


ಒಪ್ಪಿಸುವುದು. 
೮.ಅರ್ಜಯನ್ನು ಒಪ್ಪಿಸುವುದು 


ಶ್ರೀ ಎನ್‌.ಹೆಚ್‌.ಶಿವಶಂಕರರೆಡ್ಡಿ (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು ದಿನಗೂಅ / ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ 
ನಿರ್ವಹಿಸುತ್ತಿರುವ ನೌಕರರನ್ನು ಖಾಯಂಗೊಳಸುವ ಬಗ್ಗೆ ಅರ್ಜಯನ್ನು ಒಪ್ಪಿಸುವುದು. 


6. ಹಕ್ಕುಚ್ಯುತಿ ಸೂಚನೆಗಳು 


1. ಶ್ರೀ ಕೆ.ಬ.ಕೋಳವಾಡ (ಅಧ್ಯಕ್ಷರು. ಬೆಂಗಳೂರು ಸುತ್ತಮುತ್ತಅನ ಕೆರೆಗಳ ರಕ್ಷಣೆ 
ಹಾಗೂ ಒತ್ತುವರಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿ ನೀಡುವ ಸಂಬಂಧ 
ರಚಿಸಲಾಗಿರುವ ಸದನ ಸಮಿತಿ ಹಾಗೂ ಅಧ್ಯಕ್ಷರು, ಹಕ್ಕುಬಾಧ್ಯತಾ ಸಮಿತಿ) 
ಇವರು, ಈ ಕೆಳಕಂಡ ಹಕ್ಕುಚ್ಯುತಿ ಸೂಚನೆಗಳನ್ನು ಪ್ರಸ್ತಾಪಿಸುವುದು. 


ಅ. ಶ್ರೀ ಎಸ್‌.ಆರ್‌.ಹಿರೇಮಠ್‌ ರವರು ಆಧಾರ ರಹಿತ ಆರೋಪಗಳನ್ನು 
ಮಾಡುತ್ತಾ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಹಕ್ಕುಖಾಧ್ಯತಾ ಸಮಿತಿ ಹಾಗೂ 
ಅಧ್ಯಕ್ಷರ ವಿರುದ್ಧ ನೀಡುತ್ತಿರುವ ಹೇಳಕೆಗಳು ಸಮಿತಿಯ ಹಕ್ಕಿಗೆ 
ಚ್ಯುತಿಯು೦ಟು ಮಾಡಿರುವ ಬಗ್ದೆ. 


ಆ. ಮೆ: ಜ್ರಗೇಡ್‌ ಗ್ರೂಪ್ಸ್‌ ವಕ್ತಾರರು ನೀಡಿರುವ ಪತ್ರಿಕಾ ಹೇಳಕೆಯು ಸದನ 
ಸಮಿತಿಯ ಹಕ್ಕಿಗೆ ಚ್ಯುತಿಯು೦ಟು ಮಾಡಿರುವ ಬಗ್ದೆ. 


2. ಶ್ರೀ ಎಂ.ಕೃಷ್ಣಾರೆಡ್ಡಿ ರವರು ಮುರುಗಮಲ್ಲದ ಅಮ್ಯಾಜಾನ್‌ ಬಾವಾಜಾನ್‌ 
ದರ್ಗಾದ ಸುತ್ತಅನ ಕಾಂಪೌಂಡ್‌ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ 
ಜಲ್ಲಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಮತ್ತು ವಕ್ಫ್‌ ಬೋರ್ಡ್‌ ಅಧಿಕಾರಿಗಳು 

ಳೀಯ ಶಾಸಕರನ್ನು ಕಡೆಗಣಿಸಿ, ಹಕ್ಕುಚ್ಯುತಿಯು೦ಟು ಮಾಡಿರುವ ಬಗ್ಗೆ 


1. 


ದು ಕಸದ 


7. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಗಣೇಶ್‌ ಪ್ರಕಾಶ್‌ ಹುಕ್ಕೇರಿ ಅವರು - ಬೆಳಗಾವಿ ಜಲ್ಲೆ, ಚಿಕ್ಕೋಡಿ ಪಟ್ಟಣದಲ್ಲ 
ಉಪ ಪ್ರಾದೇಶಿಕ ವಿಜ್ಞಾನ” ಕೇಂದ್ರಕ್ಕೆ ಜಾಗ ಮಂಜೂರು. ಮಾಡಲು ಆಗುತ್ತಿರುವ 
ವಿಳ೦ಬದ ಬಗ್ಗೆ ಮಾನ್ಯ. ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಆರ್‌.ರಮೇಶ್‌ ಕುಮಾರ್‌ ಅವರು - ರಾಜ್ಯದಲ್ಲ ಮಹಾತ್ಮಗಾಂಧಿ ಉದ್ಯೋಗ 


ಖಾತ್ರಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಕಾರ್ಮಿಕರ ಬಾತೆಗೆ 
ಜಮಾ ಮಾಡಲ್ಪಡುವ ವೇತನವನ್ನು ಅವರ ಸಾಲದ ಬಾಬ್ತುಗಳ ವಸೂಲಗಾಗಿ 
ಬ್ಯಾಂಕಿನವರು ವೇತನವನ್ನು ತಿ ದಂತೆ ಮಾಡುತ್ತಿರುವ ವಿಷಯದ ಬಗ್ಗೆ 
ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ನಾರಾಯಣ ಗೌಡ ಅವರು - ಮಂಡ್ಯ ಜಲ್ಲೆ, ಕೆ.ಆರ್‌.ಪೇಟಿಯ ಪಟ್ಟಣದ 


ಹೇಮಾವತಿ ಬಡಾವಣೆ ಮತ್ತು ಟ.ಜ.ಬಡಾವಣೆಯ ನಿವೇಶನ ಹಂಚಕೆ ಅಕ್ರಮಕ್ಕೆ 
ಸಂಬಂಧಿಸಿದಂತೆ 1983 ರಿಂದ 2೦೦8 ರವರೆಗಿನ ಅವಧಿಯಲ್ಲ ಇದ್ದಂತಹ 
ಪಟ್ಟಣ ಪಂಚಾಯುತಿಯ ಪ್ರಧಾನರು, ಪುರಸಭೆಯ ಅಧ್ಯಕ್ಷರುಗಳು ಹಾಗೂ 
ಸಂಬಂಧಿಸಿದ ಇತರ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ವಿಷಯವಾಗಿ 
ಆಗುತ್ತಿರುವ ವಿಳಂಬಕ್ಕೆ ಕಾರಣರಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವುದು 
ಹಾಗೂ ಎಫ್‌.ಐ.ಆರ್‌. ಮರ ಪ್ರಕರಣದಲ್ಲನ ಸಂಬಂಧಿಸಿದವರ 
ವಿಚಾರಣೆ ನಡೆಸಿ ಕೂಡಲೇ ಆರೋಪ ಪಟ್ಟಯನ್ನು 


ಶೆ ಸಲ್ಣಸುವ ಕುರಿತು ಮಾನ್ಯ 
ಗೃಹ ಸಚಿವರ ಗಮನ ಸೆಳೆಯುವುದು. 


. ಪ್ರೀ ಎಂ.ಕೃಷ್ಣಾರೆಡ್ಡಿ ಅವರು - ಚಿಕಬಳಾಮರ ಜಲೆ ಚಿಂತಾಮಣಿ ತಾಲೂಕಿನಲ 
he ೧ ಕ್‌ ಳ್ರ ಣ್‌ ೧ನೆ ಖಿ 


ರೋನೋ ಚಂಡಮಾರುತದ ಅಬ್ದರದಿ೦ದ ಜನ, ಜಾನುವಾರುಗಳು, ಬೆಳೆದ ಬೆಳೆ 
ಹಾಗೂ ಮೂಲಭೂತ ಸೌಲಭ್ಯಗಳಗೆ ಉಂಬಾಗಿರುವ ಹಾನಿಗೆ ಸಂಬಂಧಿಸಿದಂತೆ 
ಪರಿಹಾರ ಕಾರ್ಯಗಳಗೆ ಅನುದಾನ ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಎನ್‌.ಸುಬ್ಬಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಅಲ್ಲೆ, ಗುಡಿಬಂಡೆ ತಾಲ್ಲೂಕು, 


ಸೋಮ್ಸಾಪುರ ಗ್ರಾಮದ ಸುಬ್ಬಯ್ಯನಕುಂಟೆ ಕೆರೆಗೆ ಅಡ್ಡಲಾಗಿ ಅಣೆಕಟ್ಟು 
ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಎನ್‌.ಚೆಲುವರಾಯಸ್ವಾಮಿ ಅವರು - ಮಂಡ್ಯದಲ್ಲ ಸಿ.ಎಫ್‌.ಟ.ಆರ್‌.ಐ 


ಸಹಕಾರದೊಂದಿಗೆ ಸಂರಕ್ಷಿತ ಬಾಟಿಲ್‌ ಮಾಡಿದ ಕಚ್ಚನ ಹಾಅನ ಉತ್ಪಾದನಾ 
ಘಟಕವನ್ನು ಸ್ಥಾಪಿಸುವ ಬಗ್ಗೆ ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರ ಗಮನ 
ಸೆಳೆಯುವುದು. 


ರ್‌ 


7. ಶ್ರೀ ಎಸ್‌.ಆರ್‌. ಶ್ರೀನಿವಾಸ್‌ ಅವರು - ಗುಚ್ಚ - ಸಿ.ಎಸ್‌. ಪುರ ರಾಜ್ಯ ಹೆದ್ದಾರಿ - 
84ರ ರಸ್ತೆ ಅಭಿವೃದ್ಧಿಗೆ ಕೆಶಿಫ್‌ ವತಿಯಿಂದ ಆಡಳತಾತ್ಕಕ ಮಂಜೂರಾತಿ ಸೀಡಿ 
ಅನುದಾನ ಜಡುಗಡೆಯಾಗಿರುವುದರಿ೦ದ ಕೂಡಲೇ ಕಾಮಗಾರಿಯನ್ನು 
ಪ್ರಾರಂಭಿಸುವ. ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 


8. ಕ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು - ಮುಜರಾಯಿ ಇಲಾಖೆಯ ವಶಕ್ಕೆ 
ತೆಗೆದುಕೊಂಡಿರುವ ಮಂಡ್ಯ ಜಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಆರತಿ ಉಕ್ಕಡ 
ಗ್ರಾಮದಲ್ಲರುವ ಅತ್ಯಂತ ಹಿ೦ದುಳದ ಬೆಸ್ತರ ಜನಾಂಗದವರು ಪೂಜೆ 
ಮಾಡುತ್ತಿರುವ ಅಹಲ್ಯದೇವಿ ದೇವಸ್ಥಾನವನ್ನು ಪುನ: ಗ್ರಾಮದ ಸಮಿತಿಗೆ 
ಅಟ್ಟುಕೊಡುವ ಬಗ್ಗೆ ಮಾನ್ಯ ಅಬಕಾರಿ ಮತ್ತು ಮುಜರಾಯಿ ಸಚಿವರ ಗಮನ 
ಸೆಕೆಯುವುದು. 


೨. ಡಾ.ಸಿ.ಎನ್‌.ಅಶ್ವಥ್‌ ನಾರಾಯಣ್‌ ಅವರು - ರಾಜ್ಯದಲ್ಲ ಕೇಂದ್ರ ಪುರಸ್ಕೃತ ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆಯ ಅನುಷ್ಠಾನದ ಬಗ್ಗೆ ಮಾನ್ಯ ವಸತಿ ಸಚಿವರ 
ಗಮನ ಸೆಳೆಯುವುದು. 


1೦.ಶ್ರೀ ಜ.ಎನ್‌.ವಿಜಯ್‌ಕುಮಾರ್‌ ಅವರು - ದಕ್ಷಿಣ ವಲಯದ ಚಚಎಂಪಿ 
ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸಿ೦ತು ಹೋಗಿರುವ ಕಾರಣ ಜನಸಾಮಾನ್ಯರ 
ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿರುವ ಕಾರಣ ಕೂಡಲೇ ಕಸ 
ವಿಲೇವಾರಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಬೆಂಗಳೂರು ಅಜವೃದ್ಧಿ 
ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


1. ಶ್ರೀ ವೈ.ಎ.ನಾರಾಯಣ ಸ್ವಾಮಿ ಅವರು - 2೦೦4 ರಿಂದ 2೦೦೨ರವರೆಗೆ ಸರ್ಕಾರಿ 
ಜಮೀನನ್ನು ಸಂಪೂರ್ಣ ಹಣ ಪಡೆಯದೇ ಹರಾಜು ಮೂಲಕ ಹಂಚಿಕೆ 
ಮಾಡಲಾಗಿದ್ದು, ಹಂಚಿಕೆದಾರರು ಸದರಿ ಜಮೀನುಗಳನ್ನು ವಿವಿಧ ಉದ್ದೇಶಗಳಗೆ 
ಬಳಸಿಕೊಳ್ಳುವುದರ ಜೊತೆಗೆ ಮಾರಾಟ ಮಾಡುತ್ತಿರುವುದರಿಂದ ಸರ್ಕಾರಕ್ಕೆ ಹಾಗೂ 
ಸಾರ್ವಜನಿಕರಿಗೆ ನಷ್ಟ ಉಂಟಾಗಿರುವ ಖಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


12.ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು - ಕುದುರೆಮುಖ ರಾಷ್ಟೀಯ ಉದ್ಯಾನವನ 
ವ್ಯಾಪ್ತಿಯಲ್ಲಿ ವಾಸವಾಗಿರುವ ಕುಟುಂಬಗಳ ಪುನರ್ವಸತಿ ಯೋಜನೆ ಬಗ್ಗೆ ಮಾನ್ಯ 
ಅರಣ್ಯ ಸಚಿವರ ಗಮನ ಸೆಳೆಯುವುದು. 


13. ಡಾ।ಅಜಯ್‌ ಪಿಂಗ್‌ ಅವರು - ಜೇವರ್ಗಿ ತಾಲ್ಲೂಕಿನಲ್ಲ ಭೀಮಾನದಿ ನೀರು 
ಸಂಪೂರ್ಣವಾಗಿ ಬತ್ತಿ ಹೋಗಿರುವುದರಿಂದ ಅಲ್ಲನ ಜನ ಜಾನುವಾರುಗಳಗೆ 
ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವ ಬದ್ದೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


ಅ ಅ 
pS 4 


14. ಶ್ರೀ ಸಿ.ಆ.ರವಿ ಅವರು - ಪಶು ವೈದ್ಯರಿಗೆ ಮಾನವ ವೈದ್ಯರಿಗೆ ನೀಡಿದಂತೆ ವಿಶೇಷ 
ಭತ್ಯೆಗಳನ್ನು ಒದಗಿಸುವಂತೆ ಕೆ.ಎ.ಟಿ. ಶಿಫಾರಸ್ಸು ಮಾಡಿದ್ದರೂ. 
ಅನುಷ್ಠಾನಗೊಳಸಲು ವಿಳ೦ಬವಾಗುತ್ತಿರುವ ಬಗ್ಗೆ ಮಾನ್ಯ ಪಶುಸಂಗೋಪನೆ 
ಮತ್ತು ರೇಷ್ಮೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


1ರ. ಶ್ರೀಯುತರುಗಳಾದ ಈಶ್ವರ್‌ ಖಂಡ್ರೆ ಮತ್ತು ತನ್ಫೀರ್‌ ಸೇಠ್‌ ಅವರುಗಳು - ಬೀದರ್‌ 
ಜಲ್ಲೆಯಲ್ಲರುವ ಗವಾನ್‌ ಎಜುಕೇಷನ್‌ ಟ್ರಸ್ಟ್‌ ವತಿಯಿ೦ದ ನಡೆಯುತ್ತಿದ್ದ ಏಮ್ಸ್‌ 
ಪದವಿ ಪೂರ್ವ ಕಾಲೇಜನ್ನು ಪುನರಾರ೦ಭಿಸಲು ಅನುದಾನ ಸಹಿತವಾಗಿ ಮಾನ್ಗತೆ 
ನೀಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


16. ಶ್ರೀಯುತರುಗಳಾದ ಹೆಚ್‌.ಸಿ. ಬಾಲಕೃಷ್ಣ, ಎಸ್‌.ಆರ್‌.ವಿಶ್ವನಾಥ್‌ ಮತ್ತು ಎಂ.ಕೃಷ್ಣಪ್ಪ 
ಅವರುಗಳು - ಬೆಂಗಳೂರು ನಗರ ಜಲ್ಲೆ ಮತ್ತು ಗ್ರಾಮಾಂತರ ಜಲ್ಲೆಯ 
ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲ ಸ್ಥಳೀಯ ಶಾಸಕರಿಗೆ 
ಸದಸ್ಯರನ್ನಾಗಿ ನೇಮಕ ಮಾಡುವ ಕುರಿತು ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


17. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ 
ಅವರುಗಳು - ಹಾಸನ ಜಲ್ಲೆಯ, ಹಾಸನ ನಗರ ಹಾಗೂ ಸುತ್ತಮುತ್ತಅನ 
5 ಕಿ.ಮೀಟರ್‌ ವ್ಯಾಪ್ತಿಯ ಎಲ್ಲಾ ತಾಲ್ಲೂಕು ಕೇಂದ್ರಗಳ ವ್ಯಾಪ್ಲಿಯಲ್ಲ ಕಂದಾಯ 
ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ರಿಯಲ್‌ ಎಸ್ಟೇಲ್‌ ದಂಧೆಕೋರರ ಜೊತೆ 
ಶಾಮೀಲಾಗಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಮಾರ್ಪಡಿಸಿ 
ಸಾರ್ವಜನಿಕರಿಗೆ ಮಾರಾಟ ಮಾಡಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು 
ವಂಚನೆ ಮಾಡುತ್ತಿರುವ ಹಾಗೂ ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ 
ವಿರುದ್ಧ ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


15. ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು 
ಹೆಚ್‌.ಡಿ.ರೇವಣ್ಣ ಅವರುಗಳು - ಹಾಸನ ಜಲ್ಲೆ, ಹಾಸನ ತಾಲ್ಲೂಕಿನ ಅರಣ್ಯಗಳಲ್ಲ 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ವಲಯ ಅರಣ್ಯಾಧಿಕಾರಿಗಳು 
ಬೆಲೆ ಬಾಳುವ ಮರಗಳ ಕಳ್ಳ ಸಾಗಾಣಿಕೆಯಲ್ಲ ಮರಗಳ್ಳರೊಂದಿಗೆ ಶಾಮೀಲಾಗಿ 
ಸರ್ಕಾರದ ಬೊಕ್ಕಸಕ್ಕೆ ನಷ್ಟವು೦ಟು ಮಾಡುತ್ತಿರುವವರ ಮೇಲೆ ಕ್ರಮಕ್ಕೆಗೊಳ್ಳುವ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


19. ಶ್ರೀ ಜ.ಅ. ನಿಂಗಯ್ಯ ಅವರು - ನೀರಾವರಿ ಯೋಜನಾ ವಲಯ, ಕಾಡಾ. 
ಕಲ್ಬುರ್ಗಿ ಇಲ್ಲನ ಅಧ್ಯಕ್ಷರು ಮತ್ತು ಹಿಂದಿನ ಮುಖ್ಯ ಲೆಕ್ಕಾಧಿಕಾರಿಗಳು ಸೇರಿ 
2೦1೦ನೇ ಸಾಅನಿಂದ ಲಕ್ಷಾಂತರ ರೂಪಾಯಿಗಳನ್ನು ದುರುಪಯೋಗ 
ಮಾಡಿಕೊಂಡಿದ್ದು ಅಲ್ಲದೆ, ಯಾವುದೇ ಜಲ್ಲುಗಳಲ್ಲದೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ 
ಹೈದರಾಬಾದ್‌ನಿ೦ದ ಹಣ ಡ್ರಾ ಮಾಡಿ ದುರುಪಯೋಗ ಮಾಡಿರುವ ಬಗ್ಗೆ ಸಮಗ್ರ 
ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಮಾನ್ಯ ಭಾರಿ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


-ಂ ೫ 2 


ಏ೦.ಶಕ್ರೀ ಸಾ.ರಾ. ಮಹೇಶ್‌ ಅವರು - ಕಾವೇರಿ ನೀರಾವರಿ ನಿಗಮದವರು ಹೇಮಾವತಿ 
ನದಿಯಿ೦ದ. ಹಾಗೂ ಎಡದಂಡೆ ನಾಲೆಗಳಲ್ಲ ಹೊಸ ಏತನೀರಾವರಿ 
ಯೋಜನೆಗಳನ್ನು ಕೈಗೊಂಡು ಹಾಅ ಇರುವ ನಾಲೆಗಳ ಮೂಲಕ ರೈತರ 
ಅಚ್ಚುಕಟ್ಟುಗಳಗೆ ಸಮರ್ಪಕವಾಗಿ ನೀರನ್ನು ಒದಗಿಸದೆ ಹಾಗೂ ದನಕರುಗಳಗೆ 
ನೀರನ್ನು ಒದಗಿಸದೆ ಹೊಸ ಏತನೀರಾವರಿ ಯೋಜನೆಗಳನ್ನು ಕೈಗೊಳ್ಳುತ್ತೇವೆಂದು 
ಹೇಳ ಸರ್ಕಾರಕ್ಕೆ ನೂರಾರು ಕೋಟಗಳ ನಷ್ಟವುಂಟು ಮಾಡುತ್ತಿರುವ ಅಧಿಕಾರಿಗಳ 
ಮೇಲೆ ಕ್ರಮಕೈಗೊಳ್ಳುವುದು ಹಾಗೂ ನೀರನ್ನು ಹರಿಸದೆ ರೈತರ ಕೋಲ್ಯಾಂತರ 
ಬೆಲೆಯ ಬೆಳೆಯು ನಷ್ಟವು೦ಟು ಮಾಡುತ್ತಿರುವ ವಿಷಯದ ಬಗ್ಗೆ ಮಾನ್ಯ ಭಾರಿ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


21.ಶ್ರೀ ದೊಡ್ಡನಗೌಡ ಹೆಚ್‌.ಪಾಟೀಲ್‌ ಅವರು - ಕುಷ್ಠಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ 
ಬರುವ ಚಿಕ್ಕಗೊಣ್ಣಾಗರ ಮತ್ತು ವಾರೇಕಲ್‌ ಗ್ರಾಮಗಳವರು ಗ್ರಾಮ ಪ೦ಚಾಯಿತಿ, 
ತಾಲ್ಲೂಕು ಪಂಚಾಯುತಿ ಮತ್ತು ಜಲ್ಲಾ ಪಂಚಾಯತಿ ಚುನಾವಣೆಯನ್ನು 
ಬಹಿಷ್ಠರಿಸಿರುವುದರಿ೦ದ ಸರ್ಕಾರದ ಸೌರಲಭ್ಯಗಳ೦ದ ವಂಚಿತರಾಗಿರುವುದಲ್ಲದೆ 
ತೀವ್ರವಾದ ಬರಗಾಲ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ 
ಹಾಗೂ ಈ ಗ್ರಾಮಗಳನ್ನು ಹಿರೆಗೊಣ್ಣಾಗರ ಗ್ರಾಮ ಪಂಚಾಯತಿಗೆ ಮರು 
ಸೇರ್ಪಡೆಗೊಳಸುವ ಕುರಿತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರ ಗಮನ ಸೆಳೆಯುವುದು. 


22. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು - ಹಾಸನದ ಗ೦ಧದಕೋಟೆಯಲ್ಲ 2೦16-17ನೇ 
ಶೈಕ್ಷಣಿಕ ಸಾಅಗೆ ಮಂಜೂರಾಗಿರುವ ಹೆಚ್ಚುವರಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜಗೆ ಅವಶ್ಯಕ ಬೋಧಕ / ಬೋಧಕೇತರ ಸಿಬ್ಬಂದಿಗಳನ್ನು ಈವರೆವಿಗೂ 
ನೇಮಿಸದೇ ಇರುವುದರಿಂದ ವಿದ್ಯಾರ್ಥಿನಿಯರ ವ್ಯಾಸಂಗಕ್ಕೆ 
ತೊ೦ದರೆಯಾಗಿರುವ ವಿಷಯದ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ 
ವ್ಯವಹಾರಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


23.ಶ್ರೀ ಸಿ.ಟ.ರವಿ ಅವರು - ಗುತ್ತಿಗೆ ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿ ಕರ್ನಾಟಕ 
ರಾಜ್ಯ ಆರೋಗ್ಯ ಕವಚ 108 ಅಂಬುಲೆನ್ಸ್‌ ಸೇವೆಯ ಗುತ್ತಿಗೆಯನ್ನು 
ಹೈದರಾಬಾದ್‌ ಮೂಲದ ವಿಕೆ ಸಂಸ್ಥೆಗೆ ನೀಡಿರುವುದರಿಂದ ಗುತ್ತಿಗೆ 
ಪರವಾನಿಗೆಯನ್ನು ಕಾರ್ಮಿಕ ಇಲಾಖೆಯಡಿ ಪಡೆಯದಿರುವುದು ಹಾಗೂ ರಾಜ್ಯ 
ಸರ್ಕಾರದೊಂದಿಗೆ ಮಾಡಿಕೊ೦ಡಿರುವ ಎಲ್ಲಾ ಷರತ್ತುಗಳನ್ನು ಪಾಅಸದಿರುವುದು 
ಕಂಡುಬಂದಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


24.ಶ್ರೀ ಜಿ.ಹೆಚ್‌. ಶ್ರೀನಿವಾಸ್‌ ಅವರು - ತರೀಕೆರೆ ವಿಧಾನಸಭಾ ಕ್ಷೇತ್ರದ ಗಡಿಹಳ್ಳ 
ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರಕ್ಕೆ ಆಯ್ಕೆಯಾದ ಕಾಂಗ್ರೆಸ್‌ ಪಕ್ಷದ 


ಅಭ್ಯರ್ಥಿ ಶ್ರೀ ಜ.ವಿ.ಕೃಷ್ಣಮೂರ್ತಿಯವರು ನಾಪತ್ತೆಯಾಗಿರುವ ಬಗ್ಗೆ ಮಾನ್ಯ ಗೃಹ 
ಸಚಿವರ ಗಮನ ಸೆಳೆಯುವುದು. 


v8 


2೮.ಶ್ರೀ ಕೆ.ಎಂ.ತಿಮ್ಯರಾಯಪ್ಪ ಅವರು - ತುಂಗಭದ್ರಾ ಡ್ಯಾಂ ನಿಂದ ಪೈಪ್‌ ಲೈನ್‌ 
ಮೂಲಕ ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಪಾವಗಡ ತಾಲ್ಲೂಕುಗಳಗೆ 
ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಯ ಕಾಮಗಾರಿಯನ್ನು 
ಪ್ರಾರಂಭಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


2೮.ಶ್ರೀ ಎನ್‌.ಚೆಲುವರಾಯಸ್ಥಾಮಿ ಅವರು - ರಾಜ್ಯದಲ್ಲನ ನದಿ ತೀರಗಳ ಅತಿಕ್ರಮಣ 
ತೆರವು, ನದಿ ಪಾತ್ರದ ಗಡಿಯನ್ನು ಗುರುತಿಸಿ ಮರದ ತೋಪುಗಳನ್ನು 
ಬೆಳೆಸುವುದು, ನದಿಯ ಮಾಲನ್ಯವನ್ನು ತಡೆಗಟ್ಟುವುದು, ನದಿ ಮಾಲನ್ಯಕ್ಕೆ 
ಕಾರಣರಾದವರ ಮೇಲೆ ಕ್ರಮ ಜರುಗಿಸಲು ಶಾಸನವನ್ನು ತರುವ ಬಗ್ಗೆ ಮಾನ್ಯ 
ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


27.ಕ್ರೀ ಹೆಚ್‌.ಎಸ್‌.ಶಿವಶಪ೦ಕರ್‌ ಅವರು - ಮುಂಡರಗಿ ತಾಲ್ಲೂಕು ಕಲಕೇರಿ ಗ್ರಾಮ 
ಪಂಚಾಯಿತಿಯಲ್ಲಿ 2೦13-14 ಮತ್ತು 2೦14-15ನೇ ಸಾಅನಲ್ಲ ನಡೆದಂತಹ 
ಕಾಮಗಾರಿಗಳಲ್ಲ ಆದಂತಹ ಅವ್ಯವಹಾರಗಳಲ್ಲ ಭಾಗಿಯಾಗಿರುವವರ ವಿರುದ್ಧ 
ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ತನಿಖಾ ವರದಿಯಲ್ಲಿ ಸೂಚಿಸಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


೭8೮.ಶ್ರೀ ಯು.ಜ.ಬಣಕಾರ್‌ ಅವರು - ದಿನಾಂಕ; 28.3.2೦16 ರಿ೦ದ ಜಲ್ಲಾಧಿಕಾರಿಗಳ 
ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಮಾಡುತ್ತಿರುವ ಹಾವೇರಿ ಜಲ್ಲಾ ಸಂಘಟನೆಯ 
ಸದಸ್ಯರ ಬೇಡಿಕೆಗಳನ್ನು ಈಡೇರಿಸುವೆ ವಿಷಯದಲ್ಲ ಅಧಿಕಾರಿಗಳು ಮತ್ತು ರೈತ 
ಮುಖಂಡರ ಜೊತೆ ಸಭೆ ನಡೆಸುವುದರ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


2೨. ಶ್ರೀ ವೈ.ಎ.ಸಾರಾಯಣ ಸ್ಥಾಮಿ ಅವರು - ಬೆಂಗಳೂರು ನಗರ ಜಲ್ಲೆಯಲ್ಲ 
ಕುಡಿಯುವ ನೀರಿನ ಅಭಾವ ಇರುವುದರಿಂದ ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಅಕೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೊಳವಿ ಬಾವಿ ಕೊರೆಯಲು ಆದೇಶ 
ನೀಡುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ 
ಗಮನ ಸೆಳೆಯುವುದು. 


30೦.ಶ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು - ಭತ್ತ, ರಾಗಿ, ಜೋಳ, ಸಜ್ಜೆ ಮತ್ತು ಇನ್ನಿತರ 
ಬೆಳೆಗಳನ್ನು ಹೊರತುಪಡಿಸಿ, 2೦12-13ರಲ್ಲ ಉತ್ಪಾದಿಸಿದ ಕಡಲೆ ಪ್ರಮಾಣಿತ 
ಬೀಜಗಳಗೆ ಮಾತ್ರ ರೂ.1೦೦೦ ಗಳಂತೆ ಉತ್ಪಾದನಾ ಪ್ರೋತ್ಸಾಹಧನವನ್ನು 
ವಿತರಿಸುತ್ತಿರುವುದರ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


34 ಶ್ರೀ ಗುರುಪಾಟೀಲ್‌ ಶಿರವಾಳ ಅವರು - ಶಹಾಪುರ ಮಾರುಕಟ್ಟೆ ಮೌಲ್ಯ 
ಸಮಿತಿಯು 2೦15-2೦16ನೇ ಸಾಅನ ಸ್ಥಿರಾಸ್ತಿಗಳ ಮೌಲ್ಯವನ್ನು ಶೇ 2೦೦% 
ರಷ್ಟು ಹೆಚ್ಚಗೆ ಮಾಡಿರುವ ತೀರ್ಮಾನವನ್ನು ರದ್ದು ಮಾಡಿ ಶೇಕಡ 1೦% ರಿಂದ 
ಶೇಕಡ 25% ರವರೆಗೆ ಪರಿಗಣಿಸುವ ಬಣ್ಣೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


32.ಶ್ರೀ ಅ.ಎಂ.ನಾಗರಾಜ್‌ ಅವರು - ರಾಜ್ಯಾದ್ಯಂತ 2೦೦೨-1೦ನೇ ಸಾಅನಲ್ಲ ಒದ್ದ 
ಭಾರಿ ಮಳೆಯಿ೦ದಾಗಿ ಬಹಳ ಹಾನಿಗೊಳಗಾದ ಪ್ರದೇಶಗಳಲ್ಲ ಸಂತ್ರಸ್ಥರಿಗೆ ಸೂರು 
ಕಲ್ಪಸಿಕೊಡಬೇಕೆ೦ದು ತೀಮಾ೯ನಿಸಿದ೦ತೆ ಬಳ್ಳಾರಿ ಜಲ್ಲೆ ಸಿರುಗುಪ್ಪ ತಾಲೂಕಿನ 
16 ಗ್ರಾಮಗಳನ್ನು ಸ್ಥಳಾಂತರಿಸುವುದಲ್ಲದೆ, ಅಪೂರ್ಣವಾಗಿರುವ ಮನೆಗಳ 
ನಿರ್ಮಾಣ ಕಾಮಗಾರಿಯನ್ನು ಕೂಡಲೇ ಪೂರ್ಣಗೊಳಸುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


33. ಶ್ರೀಯುತರುಗಳಾದ ಸಿ.ಎಸ್‌.ಬಾಲಕೃಷ್ಣ, ಎನ್‌.ಚೆಲುವರಾಯಸ್ವಾಮಿ, ಹೆಚ್‌.ಕೆ. 
ಕುಮಾರಸ್ವಾಮಿ, ಕೆ.ಎಂ ಶಿವಅಂಗೇಗೌಡ ಮತ್ತು ಇತರರು - ಹಾಸನ ಜಲ್ಲೆಯ 
ಹೇಮಾವತಿ ಸಕ್ಟರೆ ಕಾರ್ನಾನೆ ನಿಯಮಿತ ಶ್ರೀನಿವಾಸಪುರ ಇಲ್ಲಗೆ ಹೊಸದಾಗಿ 
ಸದಸ್ಯತ್ವ ಕೋರಿ ಅರ್ಜ ಸಲ್ಲಸಿರುವ 4348 ಹೊಸ ಷೇರುದಾರರಿಗೆ ಗುರುತಿನ 
ಚೀಟ ಮತ್ತು ಷೇರು ಪತ್ರವನ್ನು ನೀಡುವ ಬಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ಕರೆ 
ಸಚಿವರ ಗಮನ ಸೆಳೆಯವುದು. 


34.ಶ್ರೀ ಕೆ.ಎಂ.ಶಿವಅ೦ಂಗೇಗೌಡ ಅವರು - ಸರ್ಕಾರವು ಉಚಿತವಾಗಿ ವಿತರಣೆ 
ಮಾಡುತ್ತಿರುವ ಆಹಾರ ಧಾನ್ಯಗಳನ್ನು ಪಡೆಯಲು ಮತ್ತು ಸೀಮೆಎಣ್ಣೆಯನ್ನು 
ತರಲು ನಾಲ್ವೈದು ಕಿ.ಮೀ. ಕ್ರಮಿಸಬೇಕಾಗಿರುವುದರಿ೦ದ ಗ್ರಾಮೀಣ ಭಾಗದ 
ಜನತೆಗೆ / ಕೂಅ ಕಾರ್ಮಿಕರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಲು 
ಸಬ್‌ಸೆಂಟರ್‌ಗಳನ್ನು ತೆರೆದು ಅದೇ ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ 
ಮಾರಾಟ ಮಾಡಲು ಕ್ರಮ ಕೈಗೊಳ್ಳುವ ವಿಷಯದ ಬಗ್ಗೆ ಮಾನ್ಯ ಆಹಾರ ಮತ್ತು 
ನಾಗರಿಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 


- 1೦; 


ಆ. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


I, ಖಾಸಗಿ ಸದಸ್ಯರ ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 
() ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ ವಿಧೇಯಕ, ೭೦1೮ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-೦1) 
ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ 
ವಿಧೇಯಕ (2೦15ರ ಖಾಸಗಿ ಸದಸ್ಯರ ವಿಧೇಯಕ-೦1 ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(1) ಕರ್ನಾಟಕ ಭೂ ಕಂದಾಯ (ಖಾಸಗಿ ಸದಸ್ಯರ ತಿದ್ದುಪಡಿ) ವಿಧೇಯಕ, 2೦45 
(2೦15ರ ಖಾಸಗಿ ಸದಸ್ಯರ ವಿಧೇಯಕ- ೦2) 
ಶ್ರೀ ಕೆ. ಶಿವಮೂರ್ತಿ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ (2೦15ರ ಖಾಸಗಿ ಸದಸ್ಯರ 
ವಿಧೇಯಕ- ೦2) ವಿಧೇಯಕವನ್ನು ಮಂಡಿಸಲು ಪರ್ಯಾಲೋಚಿಸಬೇಕೆಂದು 
ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1/೧ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


